ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 837 


ಸದಸ್ಯರ ಹೆಸರು : ಶ್ರೀಬಿಕೆ ಹರಿಪ್ರಸಾದ್‌ 
(ವಿಧಾನ ಸಭೆಯಿಂದ ಚುನಾಯಿತರು) 
ಉತ್ತರಿಸಬೇಕಾದ ದಿನಾಂಕ : 20.09.2021 
" ಉತ್ತರಿಸುವ ಸಚಿವರು : ಮಾನ್ಯ ಕಂದಾಯ ಸಚಿವರು 


ಚಾಮರಾಜನಗರ ಜಿಲ್ಲೆಯಲ್ಲಿ ಮ-02-2021 
ರಂದು ಆಕ್ಸಿಜನ್‌ ಕೊರತೆಯಿಂದ ಮೃತಪಟ್ಟ 
ರೋಗಿಗಳ ಸಂಖ್ಯೆ 24 


(ಮೃತಪಟ್ಟ ರೋಗಿಗಳ ಸಂಪೂರ್ಣ 
ವಿಳಾಸದೊಂದಿಗೆ ಮಾಹಿತಿಯನ್ನು 
ಅನುಬಂಧದಲ್ಲಿ ಒದಗಿಸಿದೆ 
ಪ್ರಕರಣ ಸಂಬಂಧ ಕರ್ನಾಟಕ ಉಜ್ಜ 
ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ 
ಅರ್ಜಿ ( ರಿಟ್‌ ಅರ್ಜಿ ಸಂಖ್ಯೆ: 6435/2020) 
ದಾಖಲಾಗಿದ್ದು, ಪ್ರಕರಣವು ವಿಚಾರಣೆ 
ಹಂತದಲ್ಲಿರುತ್ತದೆ. 


. ಚಾಮರಾಜನಗರ ಜಿಲ್ಲೆಯಲ್ಲಿ; ಮೆ-02-2027 
' ರಂದು ' "ಆಕ್ಸಿಜನ್‌ ಕೊರತೆಯಿಂದ 
ಮೃತಪಟ್ಟ" ರೋಗಿಗಳ ಸಂಖ್ಯೆ ಎಷ್ಟು: 
(ಮೃತಪಟ್ಟ , ರೋಗಿಗಳ ಸಂಪೂರ್ಣ 
ವಿಳಾಸದೊಂದಿಗೆ ಮಾಹಿತಿಯನ್ನು 
ಒದಗಿಸುವುದು) 


ಮೃತಪಟ್ಟ ರೋಗಿಗಳ ಕುರಿತಂತೆ`ದೊಡ್ಡ 
ಮಟ್ಟದ" ಸುದ್ದಿಯಾಗಿದ್ದು ಆಕ್ಟಿಜನ್‌ 
"ಕೊರತೆಗೆ ಲೋಪ ಎಸಗಿದ "ಅಧಿಕಾರಿಗಳ 
ವಿರುದ್ಧ ಸರಕಾರ ಶಿಸ್ತುಕ್ರಮ 
ಕೈಗೊಂಡಿದೆಯೆ; (ಸಂಪೂರ್ಣ ಮಾಹಿತಿ 
ಒದಗಿಸುವುದು). 
'(ಇ)- ಸದರಿ. ಘಟನೆಯಲ್ಲಿ. ಮೃತಪಟ್ಟ ಕರೋನ 
ರೋಗಿಗಳ ಕುಟುಂಬಕ್ಕೆ. ಸರಕಾರ ಸೂಕ್ತ, 
ಪರಿಹಾರ ಎನೀಡಿದೆಯೇ; ನೀಡಿದಲ್ಲಿ, 
ನೀಡಲಾಗಿರುವ - ಪರಿಹಾರದ ಮೊತ್ತ 
ಹಾಗೂ ಇನ್ನಿತರ ಸೌಲಭ್ಯದ ಬಗ್ಗೆ 
ಸಂಪೂರ್ಣ ಮಾಹಿತಿ ನೀಡುವುದು) 


ಚಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ 
ದಿನಾ೦ಕ:02.05.2021 ಮತ್ತು 03.05.2021 
ರಂದು ಕೋವಿಡ್‌-19 ವೈರಾಣು ಸೋಂಕಿತ 24 
ಮಂದಿ ಸಾವಿಗೆ ತುತ್ತಾದ ಘಟನೆಗೆ 
ಸಂಬಂಧಿಸಿದಂತೆ ಕರ್ನಾಟಕ ಉಜ್ಜ್‌ 
ನ್ಯಾಯಾಲಯದಲ್ಲಿ ದಾಖಲಾಗಿರುವ 
ಸಾರ್ವಜನಿಕ ಹಿತಾಸಕ್ತಿ ಕುರಿತಾದ ರಿಟ್‌ ಅರ್ಜಿ 
ಸಂಖ್ಯ: 6435/2020 ಮತ್ತು ಅದಕ್ಕೆ 
ಹೊಂದಿಕೊಂಡಂತೆ ಇತರೆ ಅರ್ಜಿಗಳ 
ವಿಷಯವನ್ನು ಮಾನ್ಯ ಉಚ್ಛಿನ್ಯಾಯಾಲಯವು 
ದಿನಾ೦ಕ:20.05.2021ರಂದು ವಿಚಾರಣೆಗೆ 
ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಈ ಕೆಳಕಂಡಂತೆ 
ನಿರ್ದೇಶನವನ್ನು ನೀಡಿರುತ್ತದೆ. 


CHAMARAJANAGAR INCIDENT 
17. At this stage, the learned Advocate 
General stated that the State Government 
has decided to payex gratia compensation of 
Rs.2,00,000/- to the families of 24 persons 
who have died in the Chamarajanagar 
District Hospital. We hope and trust that the 
said assurance is acted upon immediately, 
However, the issue whether there were only 
24 deaths due to lack of oxygen and the 
question of adequacy of compensation will 
have to be gone into on the next date. 


"Tಅದರಂತೆ, ಚಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ 

ಆಕ್ಲಿಜನ್‌ ಕೊರತೆಯಿಂದ ದಿನಾಂಕ:02.05.2021 
ಮತ್ತು 03052021 ರಂದು ಸಾವಿಗೆ ತುತ್ತಾದ 
ಕೋವಿಡ್‌-19 ವೈರಾಣು ಸೋಂಕಿತ ೩೫ 
ಮಂದಿಯ ೫ಕುಟುರಿಬದ "ಅವಲಂಬಿತ 
ನ್ಯಾಯಬದ್ಧ ಸದಸ್ಯರಿಗೆ ತಲಾ ರೂ.2೦ 
ಲಕ್ಷಗಳನ್ನು ಪರಿಹಾರವಾಗಿ ಪಾವತಿಸಲು 
ಕಂದಾಯ ಇಲಾಖೆಯಿಂದ ಒಟ್ಟು ರೂ.48.00 
ಲಕ್ಷಗಳ ಪರಿಹಾರ.ಧನವನ್ನು ಚಾಮರಾಜನಗರ 
ಜಿಲ್ಲಾಧಿಕಾರಿಗೆಳಿಗೆ ಮಂಜೂರು. ಮಾಡಲಾಗಿದೆ. 
ಅದರಂತೆ, ಜಿಲ್ಲಾಧಿಕಾರಿಗಳು " . ಮೃತರ 


ಕುಟುಂಬಕ್ಕೆ ಪರಿಹಾರ ಪಾವತಿಸಿರುತ್ತಾರೆ. 


ಮುಂದುವರೆದು, ತರ್ನಾಟಕ ಉಚ್ಚ 
ನ್ಯಾಯಾಲಯದಲ್ಲಿ ದಾಖಲಾಗಿರುವ 
ಸಾರ್ವಜನಿಕ ಹಿತಾಸಕ್ತಿ ಕುರಿತಾದ ರಿಟ್‌ ಅರ್ಜಿ 
ಸಂಖ್ಯೆ: 6435/2020 ಮತ್ತು ಅದಕ್ಕೆ 
ಹೊಂದಿಕೊಂಡಂತೆ ಇತರೆ ಅರ್ಜಿಗಳ 
ವಿಷಯವನ್ನು ಮಾನ್ಯ ಉಚ್ಮಸ್ಯಾಯಾಲಯವು 
ದಿಸಾ೦ಕ:06.07.2021ರಂದು ವಿಚಾರಣೆಗೆ 
ಕೈಗೆತಿಕೊಂಡ ಸಂದರ್ಭದಲ್ಲಿ ಚಾಮನಗರ 
| ಜಿಲ್ಲಾ ಆಸ್ಪತ್ರೆಯಲ್ಲಿ ದಿನಾಂಕ:02.05.2021 
ಮತ್ತು 03:05.2021 ರಂದು 'ಕೋವಿಡ್‌-19 
ವೈರಾಣು ಸೋಂಕಿತ 24 ಮಂದಿ ಸಾವಿಗೆ 
ತುತ್ತಾದ ಘಟನೆಗೆ ಸಂಬಂಧಿಸಿದ ವಿಷಯಗಳ 
ವಿಚಾರಣೆಗಳನ್ನು ಪರಾಮರ್ಶಿಸಿ. :ನೀಡಿರುವ 
ಆದೇಶದಲ್ಲಿ ಜಚಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ 
ಘಟಿಸಿದ ಘಟನೆಯಿಂದಾಗಿ "ಮೃತಪಟ್ಟ 24 
ಜನರ ಪೈಕಿ ಈ, ಕೆಳಕಂಡ 13 ವ್ಯಕ್ತಿಗಳ 
ಕಾನೂನುಬದ್ಧ ವಾರಸುದಾರರಿಗೆ ರೂ5.00 
ಲಕ್ಷಗಳ ಪರಿಹಾರ' ' ಪಾವತಿಸುವಂತೆ 
ನಿರ್ದೇಶಿಸಲಾಗಿರುತ್ತದೆ. 

(1) Shri Moban Raj Meghavath, s/o of 
Raja Naiaka 

(2) SmtManjula wo Siddanayaka, 
Hosuru | 
() Shri Mahadeva Swamy, s/o 
Mariyappa, Yariyuru 

(4) Smt. Nagamma, wlo Shri 

Veerabhadra Nayak 

(5) Shri Mahadeva Swamy, s/o 
Gurusiddappa 

(6) Doddaiah, s/oi Marisiddaiah 

(7 Ajaykumar, s/o Nagarajappa 

(8) Surendra, s/o Siddaiah 

(9) Sarojamma, w/o Mani 

(10) Sumesh, s/o Mariswamy 

(11) Yogesh Nayak, s/o Krishna Nayak | 


(12) Shivaswamy, s/6 of Channaiah 
(13) Mahadevamma, w/o Somanna 


| ಇನ್ನುಳಿದ 11 ವ್ಯಕ್ತಿಗಳಿಗೆ ಸಂಬಂಧಿಸಿದಂತ 


ಆದೇಶದ ಪ್ಯಾರ-8 ರಲ್ಲಿ ಈ ಕೆಳಕಂಡಂತೆ | 
ಸೂಚಿಸಲಾಗಿರುತ್ತದೆ. $ 


"As regards 11 patients listed in clause (3) 
of the memo, we propose to consider their 
cases after the recommendations of the 
Commission headed by Hon'ble Shri Justice 
B.A.Patil, are placed on record" 


ಆದ್ಮರಿಂದ, ಮಾನ್ಯ ಉಚ್ಮ ನ್ಯಾಯಾಲಯದ 


| ಆದೇಶದಂತೆ, 13) ಮೃತ ಕುಟುಂಬದ 


ಅವಲಂಭಿತರಿಗೆ ಈಗಾಗಲೇ ನೀಡಲಾಗಿರುವ 
ರೂ2 ಲಕ್ಷಗಳ ಪರಿಹಾರದೊಂದಿಗೆ ಇನ್ನೂ 
ರೂ3 ಲಕ್ಷಗಳ ಪರಿಹಾರವನ್ನು ನೀಡಲು 
ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ 
ಇವರಿಗೆ ರೂ.3900 ಲಕ್ಷಗಳನ್ನು ಕಂದಾಯ 
ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿದ್ದು, 
ಜಿಲ್ಲಾಧಿಕಾರಿಗಳು ಮೃತರ ಅಧಿಕೃತ 


| ವಾರಸುದಾರರಿಗೆ ಪರಿಹಾರ ಪಾವತಿಸಿರುತ್ತಾರೆ. 


ಕಂಇ 2ಟಬನ್‌ಆರ್‌ 2021 


—— 


WE 


ಕಂದಾಯ ಸಚಿವರು 


ಮರಿಯಪ್ಪ, a 3ನೇ 
ಕ್ರಾಸ್‌, ಆಂಜನೇಯಸ್ವಾಮಿ 
ದೇವಸ್ಥಾನ ಹತ್ತಿರ. ಥಣಿಸಂದ್ರ 
ಬೆರೆಗಳೂರು ಉತ್ತರ, 
ಬೆಂಗಳೊರು 560077 
(BU No: ತ) 


ನಂ.78 "ಅಣ್ಣಯ್ಯಪ್ಪ i 
ಈತಶ್ಸರ ದೇ *ವಸ್ಥಾನದ ಹತ್ತಿರ 
ಜಾರಗನಹಳ್ಳಿ. ಬೆಂಗಳೂರು 

ದಕ್ಷಿಣ « ಜೆ.ಪಿ. ನಗರ 
ಬೆಂಗಳೂರು 560079 


(BU No: 642812) 


ಬೆಂಗಳೂರ್‌ನ 


ಣ್ಯ 
: 
u 


ಬೆಂಗಳೂರು ದಕ್ಷಿಣ ¥ 
560047 
ಮೃತರ ಪತ್ನಿ 


A/C NO: 108901000026266 | 

IFSC Code: I0BA0001089 : 

. Indian Overases Bank ; 

Vilandai Branch (1089) | 
Manampoondi Tirukkoyilur 


ಶೀಮತಿ ಪುಷ್ಟಎಂ. ಕೋಂ ರಂಗಸ್ವಾಮಿ, 
ನಂ.78 ಅಣ್ಣಯ್ಯಪ್ಪ ಗಾರ್ಡನ್‌ , ಈಶ್ವರ 
ದೇವಸ್ಥಾನದ "ಹರ ಜಾರಗನಹಳ್ಳ.' 
ಬೆಂಗಳೂರು ದಕ್ಷಿಣ , ಜೆ.ಪಿ. ನಗರಿ 
ಬೆಂಗಳೂರು 560079 
ಮೃತರ ಪತ್ನಿ 


ನಿ 


GM 


4 A/C NO: 133870100126911 


Tamilnadu | 


IFSC Code: FDRLO001387 
Federal Bank jayanagara 
Branch Bangalore. 


